ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 

ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1162 (1193) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಬಿ.ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 

ವಿಷಯ: ಕಲಬುರಗಿಯ ತೊಗರಿ ಟೆಕ್ನಾಲಜಿ ಪಾರ್ಕ್‌ನ ಬಗ್ಗೆ 


(ಅ) ಕಲಬುರಗಿಯಲ್ಲಿ ತೊಗರಿ ಟೆಕ್ನಾಲಜಿ ಪಾರ್ಕ್‌ ಎಷ್ಟು ಎಕರೆ ಪ್ರದೇಶದಲ್ಲಿ 
ಸ್ಥಾಪಿಸಲಾಗಿದೆ ; (ಸ೦ಕ್ಷಿಪ್ಟ ಬಿವರ ನೀಡುವುದು) 


(ಆ) ಸದರಿ ಯೋಜನೆಗೆ ಅವಶ್ಯಕತೆ ಇದ್ದ ಭೂಮಿಯನ್ನು ಕೆ.ಐ.ಎ.ಡಿ.ಬಿ ಮೂಲಕ 
ಎಷ್ಟು ಜಮೀನನ್ನು ಇಲ್ಲಿಯವರೆವಿಗೂ ವಶಪಡಿಸಿಕೊಳ್ಳಲಾಗಿದೆ ; (ವಿವರ 
ನೀಡುವುದು) 


(ಇ) ಸದರಿ ಯೋಜನೆಯ ಸಂಪೂರ್ಣ ಮಾಹಿತಿ ಹಾಗೂ ತಗುಲಿದ ವೆಚ್ಚ ಎಷ್ಟು ? 
(ಸಂಪೂರ್ಣ ಮಾಹಿತಿ ನೀಡುವುದು) 


